ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 159 (1143) 
ಸದಸ್ಯರ ಹೆಸರು ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸಬೇಕಾದ ದಿನಾಂಕ 17.03.2020 
ಉತ್ತರಿಸುವವರು ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮೆ ಸಚಿವರು 

| ಕ್ರಸಂ | ಉತ್ತರ 

§ ತನ್‌ ಸ ಕೃಷ್ನ ಸರಾಪ ಪ್ಯಷಾರ ನವಕ ಪನ 
ರಾಜಾಸೀಟ್‌ನಲ್ಲಿರುವ ಮಕ್ಕಳ ರೈಲು ವೈ.ಎಂ.271/ವಿ/ಬಿ.ಜಿ,ದಿನಾಂಕ: 09.08.2018ರಲ್ಲಿ ಪುಟಾಣಿ ರೈಲಿನ 
ಸ್ಥಗಿತಗೊಂಡಿರುವುದು ಸರ್ಕಾರದ | ನಿಯತಾಕಾಲಿಕ ತಪಾಸಣೆ ವರದಿಯಲ್ಲಿ ಹಾಲಿ ಇರುವ ಪುಟಾಣಿ 


ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಇದು | ರೈಲಿನಲ್ಲಿ ಗೇರ್‌ ಬಾಕ್ಸ್‌, ಹೈಡ್ರಾಲಿಕ್‌ ಪವರ್‌ ಟ್ರಾನ್ಸ್‌ ಮಿಷನ್‌, ಲೀಫ್‌ 
| ಎಷ್ಟು ದಿನಗಳಿಂದ ಸ್ಥಗಿತಗೊಂಡಿದೆ; | ಸ್ಪಿಂಗ್‌ಗಳು, ಸೆಂಟರ್‌ ಪಿಓಟ್‌ಗಳು ಮತ್ತು ರೈಲ್ವೆ ಬಾಡಿ 28 ವರ್ಷ 
| ಇದಕ್ಕೆ ಕಾರಣಗಳೇನು? ಹಳೆಯದಾಗಿರುವುದರಿಂದ ಶಿಥಿಲಗೊಂಡು, ತಾಂತ್ರಿಕ ದೋಷದಿಂದ 
| ಕೂಡಿದ್ದು, ಪ್ರಯಾಣಿಕರ ಹಿತದೃಷ್ಟಿಯಿಂದ ಸ್ಥಗಿತಗೊಳಿಸುವಂತೆ 
ತಿಳಿಸಿರುತ್ತಾರೆ. ಹಳೆಯ ರೈಲಿನ ದುರಸ್ತಿಯ ಬದಲು ಪ್ರವಾಸಿಗರ 
ಸುರಕ್ಷತಾ ಹಿತದೃಷ್ಠಿಯಿಂದ ಹೊಸದಾಗಿ ರೈಲನ್ನು ಖರೀದಿಸಿ ಚಾಲನೆ 
ಮಾಡಲು ವರದಿಯಲ್ಲಿ ಸೂಚಿಸಿರುವುದರಿಂದ ಮಕ್ಕಳ ರೈಲನ್ನು 
ಸುಮಾರು 515 ದಿನಗಳಿಂದ (ಸುಮಾರು ಒಂದು ವರ್ಷ, 5 
| ತಿಂಗಳು) ಕೊಡಗು ಜಿಲ್ಲೆ ಮಡಿಕೇರಿ ನಗರದ ರಾಜಾಸೀಟ್‌ನಲ್ಲಿರುವ 
| ಮಕ್ಕಳ ರೈಲು ಸ್ಥಗಿತಗೊಳಿಸಿದೆ. 
ಈ ಹುಟಾ ೈಲನ್ನು ಮತ್ತ ಒಡಿಸಲು ಸದರಿ ಪಮಟಾ ೈಲನ್ನು ಸದಾಗಿ ಖರೀದಿಸುವುದರ 
ನಗರಸಭೆ ಕೈಗೊಂಡ ಕ್ರಮಗಳೇನು; | ಚಿತೆಗೆ Track Reassembling, Installation of Playing 
A Equipments, Providing Walkway, MS Grill Fencing 
ಪ್ರಗತಿಯ ವಿವರಗಳನ್ನು ನೀಡುವುದು. and Construction of New Platform and Commercial 
Shops ಒಳಗೊಂಡಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ, 
ಪುಟಾಣಿ ರೈಲು ಚಲಿಸುವ ಹಾದಿಯ ಬದಿಗಳಲ್ಲಿ 
ಅಲಂಕೃತಗೊಳಿಸಲು ವಿಸ್ತೃತ ಯೋಜನಾ ವರದಿಯನ್ನು 
(ಡಿ.ಪಿ.ಆರ್‌.) ತಯಾರಿಸಿ, ರೈಲ್ವೆ ಇಲಾಖೆ ಮೈಸೂರು ವಿಭಾಗ, | 
ಡಿ.ಆರ್‌.ಎಂ. ಕಛೇರಿಗೆ ತಾಂತ್ರಿಕ ಪರಿಶೀಲನೆಗಾಗಿ ಜಿಲ್ಲಾಧಿಕಾರಿಗಳು, 
ಕೊಡಗು ಜಿಲ್ಲೆ, ಮಡಿಕೇರಿ ರವರ ಕಛೇರಿಯಿಂದ ದಿನಾಂಕ:28-10- 
2019ರಲ್ಲಿ ಸಲ್ಲಿಸಲಾಗಿರುತ್ತದೆ. ರೈಲ್ಪೆ ಇಲಾಖೆಯಿಂದ 
ಅನುಮೋನೆಯಾದ ನಂತರ ಅನುದಾನ ಲಭ್ಯತೆ ಆಧಾರದ ಮೇಲೆ 
ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. 

ಇ) ಹೊಸ ರೈಲನ್ನು ಸ್ಥಾಪಿಸಲಾಗುವುದೇ; | ಹೊಸ ರೈಲನ್ನು ಸ್ಥಾಪಿಸಲು ರೈಲ್ತೆ ಇಲಾಖೆಯಿಂದ ವಿಸ್ತೃತ 
ಹಾಗಿದ್ದಲ್ಲಿ, ಇದಕ್ಕೆ ಸಂಬಂಧಿಸಿದ | ಯೋಜನಾ ವರದಿಗೆ (ಡಿ.ಪಿ.ಆರ್‌) ತಾಂತ್ರಿಕ ಅನುಮೋದನೆ 
ವಿವರಗಳನ್ನು ನೀಡುವುದು; ಈ ರೈಲನ್ನು ದೊರೆತ ನಂತರ ಅನುದಾನದ ಲಭ್ಯತೆಯಾನುಸಾರ ಪರಿಶೀಲಿಸಿ 


ಯಾವ ಕಾಲಮಿತಿಯೊಳಗೆ | ಕ್ರಮ ಕೈಗೊಳ್ಳಲಾಗುವುದು. 
ಪುನರಾರಂಭಿಸಲಾಗುವುದು? (ವಿವರ 
ನೀಡುವುದು) 


ಸಂಖ್ಯೆ: ನಅಇ 45 ಜಿಅಎಲ್‌ 2020 


(ನಾರೌಯಣ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಹಾಗೂ ರೇಷ್ಮ ಸಚೆವರು 


